pa 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1336(1558) 

ವಿಧಾನ ಪರಿಷತ್ತು ಸದಸ್ಯರ ಹೆಸರು ಶ್ರೀ ಕಾಂತರಾಜ್‌ (ಬಿಎಂಎಲ್‌)(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 

ಉತ್ತರಿಸುವ ದಿನಾಂಕ 24-09-2021 

ಉತ್ತರಿಸುವವರು. ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 

—— 
ಕ್ರ. . 
ಪ್ರಶ್ನೆಗಳು ಉತ್ತರ 

ಸಂ. 
ಅ) | ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಮಂಡಳಿಯನ್ನು | ಕರ್ನಾಟಕ ರಾಜ್ಯ ಜೈವಿಕ ಇಂಧನ . ಮಂಡಳಿಯನ್ನು ದಿನಾಂಕ: 


ಯಾವಾಗ ಸ್ಮಾಪನೆ ' 


ರಾಜ್ಯ ಸರ್ಕಾರಗಳು 


' ಮಾಡಲಾಯಿತ್ಸು 
ರೂಪುರೇಷೆಗಳೇನು; ಇಲ್ಲಿ ಯವರೆಗೆ ' 
ಬಿಡುಗಡೆ 


ಹಣವೆಷ್ಟು; (ವಿವರವಾದ ಮಾಹಿ 


ಇದರ 


| ಸಭೆಯಲ್ಲಿ 


06-12-2010ರಲ್ಲಿ ಸ್ಥಾಪನೆ ಮಾಡಲಾಗಿದೆ. 


ಕರ್ನಾಟಕ ರಾ ಜೈವಿಕ 
ರೂಪರೇಷೆಗಳು ಈ ಕಳಕರಡಂತಿವ. 


* ಜೈವಿಕ ಇಂಧನ ಮೂಲಗಳ ಅಭಿವೃದ್ಧಿ ಹಾಗೂ ನಿರಂತರ 
ಪೂರೈಕೆಗೆ ಪೂರಕ ಪರಿಸರ ನಿರ್ಮಾಣ. 


* ರಾಜ್ಯ ಜೈವಿಕ ಇಂಧನ ನೀತಿಯ ಸಮರ್ಪಕ ಅನುಷ್ಠಾನ. 


* ಆಹಾರ ಭದ್ರತೆಗೆ ಧಕ್ಕೆಯಾಗದಂತೆ ನಿಗಾವಹಿಸಿ ಜೈವಿಕ ಇಂಧನ 
ಕ್ಷೇತ್ರ ಅಭಿವ್ನ ದ್ದಿಪಡಿಸುವುದು. 


* ಜೈವಿಕ ಇಂಧನ ಬೆಳೆ ಬೆಳೆಯಲು ರೈತರನ್ನು ಪ್ರೇರೇಪಿಸುವುದು, 


* ಜೈವಿಕ ಇಂಧನ ಸಂಶೋಧನೆ ಮತ್ತು ಅಭಿವ್ಯ ೈದ್ಧಿಗೆ 
ನೀಡುವುದು. 


*  ಮೌಲ್ಕವರ್ಧನಾ ಚಟುವಟಿಕೆಗಳನ್ನು ಕೈಗೊಳ್ಳುವುದು. 


* ಮಾಹಿತಿ ಹಾಗೂ ತಂತ್ರಜ್ಞಾನಗಳ ಬಳಕೆಯಿಂದ ಜೈವಿಕ ಇಂಧನ 
ಕ್ಷೇತ್ರ ಅಭಿವೃದ್ಧಿಗೊಳಿಸುವುದು. 


ಇಂಧನ ಭಿವೃದ್ಧಿ " ಮಂಡಳಿಯ 


ಪ್ರೋತ್ಸಾಹ 


ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃ ೈದ್ಧಿ ಮಂಡಳಿಯು ಸರ್ವ ಸದಸ್ಯ 
ಸಮಿತಿ ಹಾಗೂ ಆಡಳಿತ ಮಂಡಳಿಯ ಸಾಂಸ್ಥಿಕ ಸ್ವರೂಪ ಹಾಗೂ 
ರೂಪುರೇಷೆಗಳು ಕೆಳಕಂಡಂತಿವೆ. 


ಸರ್ವ ಸದಸ್ಯ ಸಮಿತಿ : 

ಕರ್ನಾಟಕ ರಾಜ್ಯ ಜೈವಿಕ ಇಂಧನ ನೀತಿಯ ಅನುಷ್ಠಾನದ ಉಸ್ತುವಾರಿ 

ನಿರ್ವಹಿಸಲು . ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವ ೈದ್ಧಿ 
ಮಂಡಳಿಯನ್ನು ಮಾನ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್‌ ರಾಜ್‌ 
ಸಚಿವರ ಅಧ್ಯಕ್ಷತೆಯಲ್ಲಿ" ಹಾಗೂ ರಾಜ್ಯ ಯೋಜನಾ ಮಂಡಳಿಯ ಮಾನ್ಯ 
ಅಧ್ಯಕ್ಷರನ್ನು ಉಪಾಧ್ಷರನ್ನಾಗಿ ನೇಮಿಸಿ ರಚಿಸಲಾಗಿರುತ್ತದೆ. ಹಾಗೆಯೇ 


8 ಜನ _ ಸಚಿವರು ಹಾಗೂ ಮಂಡಳಿಯ ಕಾರ್ಯಕಾರಿ ಸಮಿತಿ 
ಅಧ್ಯಕ್ಷರು, 21 ಜನ ಅಧಿಕಾರಿ ಸದಸ್ಯರು, 6 ಜನ .ನಾಮ 
ನಿರ್ದೇಶನಗೊಂಡ ಸದಸ್ಕರು ಹಾಗೂ ॥ ಜನ ಕಾರ್ಯಕಾರಿ ಸಮಿತಿ 


ಸದಸ್ಕರನ್ನೊಳಗೊಂಡಿರುತ್ತದೆ. ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರು 
ಸದಸ್ಯ ಕಾರ್ಯದರ್ಶಿಗಳಾಗಿರುತ್ತಾರೆ. ವಾರ್ಷಿಕ ಸರ್ವ ಸದಸ್ಯ ಸಮಿತಿ 
ಮಂಡಳಿಯ ವಾರ್ಷಿಕ ಚಟುವಟಿಕೆಗಳು, ಲೆಕ್ಕಪತ್ರ, 


ಮುಂದಿನ ಕ್ರಿಯಾ ಯೋಜನೆ ಮತ್ತು ವಿಶೇಷ ಯೋಜನೆಗಳ 


| ಪರಿಶೀಲನೆಯಾಗುತ್ತದೆ. 


ರಾಜ್ಯದಲ್ಲಿ ಜೈವಿಕ ನೀತಿ ಏನಿದೆ; 
ಮಾಹಿತಿಯನ್ನು ನೀಡುವುದು) 


(ವಿವರವಾದ 


ಕಾರ್ಯಕಾರಿ ಸಮಿತಿ /.ಆಡಳಿತ ಮಂಡಳಿ ರಚನೆ: 

ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಕಾರ್ಯಕಾರಿ ಸಮಿತಿ ಆಡಳಿತ 
ಮಂಡಳಿಯಾಗಿರುತ್ತದೆ. ಆಡಳಿತ ಮಂಡಳಿಯು ಅಧ್ಯಕ್ಷರನ್ನೊಳಗೊಂಡಂತೆ |. 
8 ಜನ ಅಧಿಕಾರೇತರ ಸದಸ್ಯರು, 5 ಜನ ಸಹ ಸದಸ್ಯರು ಹಾಗೂ 11 ಜನ 
ಅಧಿಕಾರಿ ಸದಸ್ಯರುಗಳನ್ನೊಳಗೊಂಡಿರುತ್ತದೆ. ಪ್ರತಿ ತ್ರೈಮಾಸಿಕಕ್ಕೊಮ್ಮೆ | 
ಕಾರ್ಯಕಾರಿ ಸಮಿತಿ ಸಭೆ ಜರುಗುವುದು. ಮಂಡಳಿಯ ಕಾರ್ಯ 
ಚಟುವಟಿಕೆಗಳ ಪರಿಶೀಲನೆ, ಹೊಸ ಕಾರ್ಯ ಯೋಜನೆಗಳ 
ಅನುಮೋದನೆ, ಅನುಷ್ಠಾನ, ಹಣಕಾಸು ವಿಷಯಗಳ ಅನುಮೋದನೆ 
ಮತ್ತು ನೀತಿ ನಿರೂಪಣೆ ಕಾರ್ಯಗಳನ್ನು ಕೈಗೊಳ್ಳುವುದು. 


ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಗೆ ಜೈವಿಕ ಇಂಧನ 
ಕಾರ್ಯಯೋಜನೆಗಳ ಅನುಷ್ಠಾನಕ್ಕಾಗಿ ಕೇಂದ್ರ ಸರ್ಕಾರದಿರದ ಹಣಕಾಸು 
ನೆರವು ದೊರೆತಿರುವುದಿಲ್ಲ. ರಾಜ್ಯ ಸರ್ಕಾರದಿಂದ ಜೈವಿಕ ಇಂಧನ 
ಕಾರ್ಯಯೋಜನೆಗಳ ಅನುಷ್ಟಾನಕ್ಕಾಗಿ ದೊರೆತಿರುವ ಅನುದಾನದ 
ವಿವರಗಳು ಕೆಳಕಂಡಂತಿವೆ; 


” ಹಣಾ ಮರಜಾರಾವ 
1.200 | 72500) 379.7] 
4. [20314 | 4000[f 300.00] 


5. {2014-15 130.00 
(ಹೆಚ್ಚುವರಿ ಅನುದಾನ 
200.00 ಸೇರಿ) 


2015-16 150.00 350.00 
(ಹೆಚ್ಚುವರಿ ಅನುದಾನ 
200.00 ಸೇರಿ) 


T3016-17 181.00 387.00 
(ಹೆಚ್ಚುವರಿ ಅನುದಾನ 

| 206.00 ಸೇರಿ) 
2017-18 681.00 $87.00 
(ಹೆಚ್ಚುವರಿ ಅನುದಾನ 

| 206.00 ಸೇರಿ) 


2018-19 387.00 387.00 
2019-20 420.00 420.00 
2020-21 130.00 130.00 


12 {2021-22 300.00 | 22.9.2021 ರ ವರೆಗೆ 
ಅನುದಾನ ಬಿಡುಗಡೆ 
ಯಾಗಿರುವುದಿಲ್ಲ. 


ಜಐಕ ್ಸಿ ಸಿಸ್ಯ ಹಾ ) ್ರು] ದ 
ಉತ್ಪಾದಿಸಲಾಗುತ್ತದೆ. ಇದು ಉತ್ತಮವಾದ ನವೀಕರಿಸಬಹುದಾದ 
ಇಂಧನವಾಗಿರುತ್ತದೆ. ಬಯೋಡೀಸೆಲ್‌ ಮತ್ತು ಎಥನಾಲ್‌ಗಳ ಉತ್ಪಾದನೆ 
ಹಾಗೂ ಬಳಕೆಗೆ ವಿಶ್ವದಾದ್ಯಂತ ಮನ್ನಣೆ ದೊರೆತಿದೆ, ಜೈವಿಕ ಇಂಧನ 
ಬಳಕೆಯಿಂದ ಏರುತ್ತಿರುವ ಜಾಗತಿಕ ತಾಪಮಾನ ನಿಯಂತ್ರಣ, ಪರಿಸರ 
ರಕ್ಷಣೆ, ಇಂಧನದ ಆಮದು ಪ್ರಮಾಣವನ್ನು ಕಡಿತಗೊಳಿಸುವಿಕೆ, 
ಗ್ರಾಮೀಣಮಟ್ಟದಲ್ಲಿ ಉದ್ಯೋಗ ಸೃಜನೆ ಮತ್ತು ಆರ್ಥಿಕ ಬಲವರ್ಧನೆಗಳಿಗೆ 
ಸಹಕಾರಿಯಾಗಲಿದೆ. 


ಚ್ಛುತ್ತಿರುವ `ಕಚ್ಚಾತೈೆಲಗಳ ಬೇಡಕೆಯಿಂದಾಗಿ `ಭಾಮುಯಲ್ಲಿನ ಸೈವ 
ನಿಕ್ಷೇಪಗಳು ಬರಿದಾಗುತ್ತಿೆ ಭಾರತ ದೇಶವು ಶೇ.80ರಷ್ಟು ಪೆಟ್ರೋಲಿಯಂ 
ಉತ್ಪನ್ನಗಳನ್ನು ಹೊರದೇಶಗಳಿಂದ ' ಆಮದು ಮಾಡಿಕೊಳ್ಳುತ್ತಿದೆ. ಇದರ 
ಪರಿಣಾಮವಾಗಿ ಇಂಧನದ ಪರಾವಲಲಿಬನೆ, ಪರಿಸರ ಮಾಲಿನ್ಯ, ವಿದೇಶಿ 
ವಿನಿಮಯಗಳ ಹೊರೆ ಹೆಚ್ಚುತ್ತಾ. ಸಾಗುತ್ತಿದೆ. ಈ ಎಲ್ಲಾ 'ದೈಷ್ಟಿಯಿಂದ 
ಬದಲೀ' ಇಂಧನ. ಮೂಲಗಳಿಗೆ ಪ್ರಾಮುಖ್ಯತೆ ದೊರೆಯುತ್ತಿದ್ದು ಭವಿಷ್ಯದ 
ಇಂಧನವಾಗಿ ಜೈವಿಕ. ಇಂಧನವನ್ನು ಅಭಿವೃದ್ಧಿ ಪಡಿಸುವುದು ದ 
ಅವಶ್ಯವಾಗಿದೆ. ಆದುದರಿಂದ ಯಯ ಇಂಧನದ ಮೂಲಗಳ 
ಅನ್ನೇಷಣೆ ಹಾಗೂ ಬಳಕೆ ಅವಶ್ಯ ಮತ್ತು ಅನಿವಾರ್ಯವೆನಿಸಿದ್ದು, "ಜೈವಿಕ 
ಇಂಧನ' ಇಂದಿನ ಹಾಗೂ ಮುಂದಿನ ಜನಾಂಗಕ್ಕೆ ವರದಾನವಾಗಬಲ್ಲ 
ಇಂಧನ. ಸಂಪನ್ಮೂಲವೆನಿಸಿದೆ. 


ಜೈವಿಕ ಇಂಧನ ನೀತಿ.- 2009 ರ ಮಹತ್ವದ ಅ ಅಂಶಗಳು: 


* ಜೈವಿಕ ಇಂಧನ ಉತ್ಪಾದನೆಗೆ ಅಖಾದ್ಯ ತೈಲ ಬೀಜಗಳ 
ಸಂಗ್ರಹಣೆಯನ್ನು ಸಮುದಾಯಗಳು, ಸ್ವ-ಸಹಾಯ ಮಹಿಳಾ 
ಗುಂಪುಗಳು ಹಾಗೂ ಬಳಕೆದಾರರ ಸಂಘಗ ತೊಡಗಿಸಿಕೊಂಡು 
ಕೈಗೊಳ್ಳುವುದು. ಜೈವಿಕ ಇಂಧನ ಸಸಿಗಳನ್ನು - ಒಣಭೂಮಿ, 
ಬಂಜರುಭೂಮಿ ಹಾಗೂ ಕೃಷಿಗೆ ಯೋಗ್ಯವಲ್ಲದ" ಜಮೀನುಗಳಲ್ಲಿ 
ಬೆಳೆಸುವುದು. ಈ ಭೂಮಿಗಳಲ್ಲಿ ಬೆಳೆಯುವ ಅಖಾದ್ಯ ತೈಲ 
ಬೀಜಗಳಿಂದ ಬಯೋಡೀಸೆಲ್‌ ಉತ್ಪಾದಿಸುವುದು. . 


[ ಜೈವಿಕ ಇಂಧನ ಉತ್ಪಾದನೆ, ಎಣ್ಣೆ ತೆಗೆದ ನಂತರ ಬರುವ 
ಹಿಂಡಿಯನ್ನು ಜೈವಿಕ ಗೊಬ್ಬರವನ್ನಾಗಿ ಬಳಸುವುದು. 


. 'ಜೈವಿಕ ಇಂದನ ಕುರಿತ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಆದ್ಯತೆ. 


ಇ) 


ರಾಜ್ಯದಲ್ಲಿ ಜೈವಿಕ ಇಂಧನ ಉತ್ಪಾದನೆ ಮಾಡುವ 


ಉ ದ್ಯಮಗಳು ಎಷ್ಟಿವೆ K 
(ಜಿಲ್ಲಾವಾರು ವಿಷಪರವಾದ 


ನೀಡುವುದು) 


ಅವು 


ಬ್ರ 


ಯಾವುವು; 


ಮಾಹಿತಿಯನ್ನು 


ಪ್ರಸ್ತುತ ರಾಜ್ಯದ ತೃನ ಇಂಧನ (ಬಯೋಡೀಸಲ್‌)' ಉತ್ಪಾದನೆಯ? 
ತೊಡಗಿರುವ ಉದ್ಯಮಗಳ ವಿವರಗಳು ಕೆಳಕಂಡಂತಿವೆ. 


ಉತ್ಪಾದನಾ. 
ಉದ್ಯಮದ ಹೆಸರು ಮತ್ತು ಸಾಮರ್ಥ ಪ್ರತ 

ಸ pr] 

ತೆಸಂ ವಿಳಾಸ ಜಲ್ಲೆ ದಿನಕ್ಕೆ (ಲೀಟರ್‌ 
ಗಳಲ್ಲಿ) 

1 ಮೆ: ಇಕೋ ಗನ್‌ R 
ಫ್ಯೂಯಲ್ಲ್‌' (ಪ್ರೈ ಲಿ, - ; 
ವಸಂತನರೆಸಾಮರ "ಕೈಗಾರಿಕಾ | ನುಮಕೂರು 40,000 
i ತುಮಕೂರು ಜಿಲ್ಲೆ. 

2 ಮೆ” ಪೈರಿನ್‌ ಇಂಡ ಸ್ಪೀಸ್‌, 

| ಕನಕಮನೆ ರಸ್ತೆ, ಚೆಂಗಳಸಿರು. | ಬೆ೦ಗಳೂರು 10.000 

3 ನ್‌್‌ 
ಬಾಗಲಕೋಟೆ, ಬಾಗಲಕೋಟೆ 
ಬಾಗಲಕೋಟೆ ಜಿಲ್ಲೆ. 

4 ಮೆ ಕರ್ನಾ 
ಬಯೋಫ್ಯೂಯಲ್ಫ್‌, ಧಾರವಾಡ 15,000 
ಧಾರವಾಡ 


| 


ಸರ್ಕಾರಿ ಗೋಮಾಳ ಹಾಗೂ ಇತರೆ ' ವ್ಯವಸಾಯಕ್ಕೆ 
ಯೋಗ್ಯವಲ್ಲದ ಜಮೀನನ್ನು ಜೈವಿಕ .ಇಂಧನ ಸಸಿ 


ಳೆಸಲು ಸಂಘ ,ಸಂಸ್ಕೆಗಳಿಗೆ ಗುತ್ತಿಗೆ ನೀಡಲು 


[af 


ಅವಕಾಶವಿದೆಯೇ; ಅದರ ಪ್ರತಿಯನ್ನು ಒದಗಿಸುವುದು; 


ಇಲ್ಲಿಯವರೆಗೆ ಈ ರೀತಿ ಎಷ್ಟು ಸಂಘ' ಸಂಸ್ಥೆಗಳಿಗೆ 1 


೩ 


ಮೀನು ನೀಡಲಾಗಿದೆ; (ವ (ವಿವರವಾದ ಮಾಹಿತಿಯನ್ನು 


A 


ವುದು) 


ಡು: 


2 


‘ 


ಉದ್ಭವಿಸುವುದಿಲ್ಲ. 


ಜೈವಿಕ ಇಂಧನ ಮಂಡಳಿಯಲ್ಲಿ ಇಲ್ಲಿಯವರೆಗೆ 
ನೋಂದಾಯಿಸಿಕೊಂಡಿರುವ ಸಂಘ ಸಂಸ್ಥೆಗಳು ಹಾಗೂ 
ಇತರೆ ಸಂಸ್ಥೆಗಳಾವುವು? (ವಿಳಾಸದೊಂದಿಗೆ ಸಂಪೂರ್ಣ 
ಮಾಹಿತಿಯನ್ನು ನೀಡುವುದು) " 1 


] 


ಜೈವಿಕ ಇಂಭನೆ ಮಂಡಳಿಯಲ್ಲಿ ಇಲ್ಲಿಯವರೆಗೆ ಯಾವುದೇ ಸಂಘ 


ಸಂಸ್ಥೆಗಳು ಹಾಗೂ ಇತರೆ ಸಂಸ್ಥೆಗಳು ನೊಂದಣಿಯಾಗಿರುಪುದಿಲ್ಲ. 


ಸಂಖ್ಯೆ: ಗ್ರಾಅಪಂರಾ 414 ಜಿಪಸ 2021 


ಗ್ರಾಮೀಣಾಭಿಷ್ಠ 


ಗ್ರಾಮೀಣಾ ೈಬ್ರಿ ಮತ್ನ 
ಫೊಜಾಯಕ ರಾ. ಸಜನ 


